ಕರ್ನಾಟಕ ವಿಧಾನ ಪರಿಷತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1663 
ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು ಶ್ರೀ ಆರ್‌.ಚೌಡರೆಡ್ಡಿ ತೂಪಲ್ಲಿ (ಪದವೀಧರರ ಕ್ಷೇತ್ರ) 


ಉತ್ತರಿಸಬೇಕಾದ ದಿನಾಂಕ 


20.03.2020 
ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಮತ್ತು 


ಉತ್ತರಿಸುವವರು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರು. 
ಕ್ರಸಂ ಪ್ರಶ್ನೆ ಉತ್ತರ 
ಅ |ಮಹಿಳಾ ಮತ್ತು ಮಕ್ಕಳ 737 ಅಧಿಕಾರಿಯ 7 ಇಲಾಷೆಗಮೆ/ಮಂಡಾ ಹೆಸರು ಮತ್ತು ವಳಾಸ ಷಾರವಾಣಿ 
ಅಭಿವೃದ್ಧಿ ವಿಕಲಚೇತನರ || ಸಂ | ಪದನಾಮ 
ಮತ್ತು ಹಿರಿಯ ನಾಗರೀಕರ |11 ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, 080- 
ಸಬಲೀಕರಣ ಇಲಾಖೆಯ 2ನೇ ಮಹಡಿ, ಬಹುಮಹಡಿಗಳ ಕಟ್ಟಡ, ಡಾ: 22252329 
ಅಧೀಸಲ್ಲಿ ಬರುವ ಅಂಬೇಡ್ಕರ್‌ ವೀದಿ, ಬೆಂಗಳೂರು 
ಸಾರ್ವಜನಿಕ ನಿಗಮಗಳು ||? ನಿರ್ದೇಶಕರು, ವಿಕಕಚೇತನರ ಹಾಗೂ ಹಿರಿಯ ನಾಗರಿಕರ 080- 
ಕಂಪನಿಗಳು ಶಾಸನಬದ್ಧ ಸಬಲೀಕರಣ ಇಲಾಖೆ, ಹೋಡಿಯಂ ಬ್ಲಾಕ್‌, ವಿ.ವಿ. | 22866066 
ಮಂಡಳಿಗಳು, ಉದಿಮೆಗಳೆ ಟವರ್‌, ಡಾ: ಅಂಬೇಡ್ಕರ್‌ ವೀದಿ, ಬೆಂಗಳೂರು 
wor dotted ip 3 7 ನಿರ್ದೇಕಕರು ಸಮಗ್ರ ಮಕ್ಕಳ ರಕ್ಷಣಾ ಯೋಜನೆ, 080- 
J: [) 5 1ನೇ ಮಹಡಿ, ಬಹುಮಹಡಿಗಳ ಕಟ್ಟಡ, 22879381 
ಸೊಸೈಟಿಗಳು ಹಾಗೂ ಇತರೆ ಡಾ:ಅಂಬೇಡ್ಕರ್‌ ವೀದಿ, ಬೆಂಗಳೂರು 
ಎಷ್ಟಿವೆ: ಅವು ಯಾವುವು | ೧7 [ವ್ಯವ ರಾಟ್‌ ರಾಜ್ಯ ಪನ ಪಫವ್ಯಕ್ಯ ನಗವ | 0265 
(ಇಲಾಖಾವಾರು, ಕೇಂದ್ರ ನಿರ್ದೇಶಕರು | 6ನೇ ಮಹಡಿ, ಜಯನಗರ ಶಾಷಿಂಗ್‌' ಕಾಂಫ್ಲೆಕ್ಸ್‌ 2792 
ಕಛೇರಿ ವಿಳಾಸ ಹಾಗೂ ಜಯನಗರ, ಬೆಂಗಳೂರು 
ದೂರವಾಣಿ ಸಂಖ್ಯೆಗಳನ್ನು | [3 ಕಾರ್ಯಡರ್ಕಿ | ಕರ್ನಾಟಕ ರಾಜ್ಯ ಮಹಿಭ` ಆಯೋಗ ನರ, 080- 
ಒಳಗೊಂಡಂತೆ ವಿವರವಾದ ಕಾವೇರಿ ಭವನ, 1ನೇ ಮಹಡಿ, ಕೆ.ಜಿ.ರಸ್ತೆ, 22216485 
ಮಾಹಿತಿ ನೀಡುವುದು) ಬೆಂಗಳೂರು 
6 ಕಾರ್ಯದರ್ಶಿ ಜವಾಹರ ಬಾಲಭವನ ಸೊಸೈಟಿ, 080-— 
ಮ್ಯೂಸಿಯಂ ರಸ್ತೆ, ಕಬ್ಬನ್‌ ಪಾರ್ಕ್‌, ಬೆಂಗಳೂರು 22864189 
7 | ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಸಮಾಜ ಕಲ್ಯಾಣ ಮಂಡಳಿ, 080- 
ನಂ:55, ಆಭಯ ಸದನ, 4ನೇ ಮಹಡಿ, ರಿಸಲ್ದಾರ್‌ 2360064, 
ರಸ್ತೆ, ಶೇಷಾದ್ರಿ ಪುರಂ, ಬೆಂಗಳೂರು 
8 [ಕಾರ್ಯದರ್ಶಿ | ಕರ್ನಾಟಿಕೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ, 080- 
4ನೇ ಮಹಡಿ, ಕೃಷಿ ಭವನ, ನೃಪತುಂಗ ರಸ್ತೆ, 22115291 
ಬೆಂಗಳೂರು 
[] ಆಯುಕ್ತರು ಅಂಗವಿಕಲ"ವ್ಯಕ್ತಿಗಳ ಅಧಿನಿಯಮ ಕಛೇರಿ, ಅಭೆಯ 080- 
ಸಡನ, ರಿಸಲ್ಪಾರ್‌ ರಸ್ತೆ, ಶೇಷಾದ್ರಿ ಪುರಂ, 23462029. 
ಬೆಂಗಳೂರು 
10 | ಯೋಜನಾ ಕರ್ನಾಟಕೆ ಬಾಲವಿಕಾಸ ಅಕಾಡೆಮಿ, ಕೆ.ಎಚ್‌.ಬಿ. 0836- 
ಅಧಿಕಾರಿಗಳು, ಕಾಲೋನಿ ಹಿಂಭಾಗ, ಚಂದ್ರಿಕಾ ಲೇಔಟ್‌, 2461666 
ಲಕಮನಹಳ್ಳಿ, ಧಾರವಾಡ-580004 
ಆ''|ಸೆದರಿ ಇಲಾಖೆಯಡಿ ಹಾಲಿ 


ಜಾರಿಯಲ್ಲಿರುವ ಕೇಂದ್ರ 
ಸರ್ಕಾರದ ಪುರಸ್ಮೃತ / 
ಪ್ರಾಯೋಜಿತ/ಇತರೆ 
ಯೋಜನೆಗಳಾವುವು; 
ಯೋಜನೆಗಳಿಗೆ 


ಸದರಿ 
2019- 


ಮಾಹಿತಿಯನ್ನು ಅನುಬಂಧದಲ್ಲಿ ಲಗತ್ತಿಸಲಾಗಿದೆ. 


ಎಫ್‌.ಡಿ ಇಟ್ಟಿವೆ; ಎಫ್‌.ಡಿ 
ಇಡಲು ಕಾರಣಗಳೇನು: ಈ 


ಹಣವನ್ನು ಯಾವಾಗ 
ಉಪಯೋಗಿಸಲಾಗುವುದು; 
ಸಂಸ್ಥೆವಾರು ಮಾಹಿತಿ 
ನೀಡುವುದು? 


20ನೇ ಸಾಲಿನಲ್ಲಿ '' ಎಷ್ಟು 

ಹಣ ಬಂದಿದೆ; 

ಇನ್ನೂ ಎಷ್ಟು ಹಣ 

ಬರಬೇಕಿದೆ; 

(ಯೋಜನಾವಾರು ಮಾಹಿತಿ 

ನೀಡುವುದು) P 

ಇಲಾಖೆಯ ಅಧೀನದಲ್ಲಿ ಕರ್ನಾಟಕ ಮಹಿಳಾ'`'ಅಭಿವೃದ್ಧಿ ನಿಗಮದಲ್ಲಿ ರೂ.48.28 ಕೋಟಿಗಳನ್ನು ಠೇವ 
ಬರುವ ಸಂಸ್ಥೆಗಳು ಎಷ್ಟು | ಇಡಲಾಗಿದೆ. ಎಫ್‌.ಡಿ ಇಡಲು ಕಾರಣವೇನೆಂದರೆ, ನಿಗಮದ ಕ್ರಿಯಾ ಯೋಜನೆಯಂತೆ 
ಹಣವನ್ನು ಬ್ಯಾಂಕ್‌ನಲ್ಲಿ | ಭೌತಿಕ ಗುರಿಗೆ ಎದುರಾಗಿ ಆರ್ಥಿಕ ಗುರಿಯನ್ನು ನಿಗಧಿಪಡಿಸಿಕೊಳ್ಳಲಾಗಿತ್ತು. 


ಫಲಾನುಭವಿಗಳ ಆಯ್ಕೆ ಸಮಿತಿಗಳ ಪ್ರಸ್ತಾವನೆಗಳಂತೆ ಫಲಾನುಭವಿಗಳಿಗೆ ಬಿಡುಗಡೆ 
ಮಾಡಬೇಕಾದ ಅನುದಾನದ ಮೊತ್ತಗಳನ್ನು ಬ್ಯಾಂಕಿನಲ್ಲಿ ಎಫ್‌.ಡಿ ಇಡಲಾಗಿದೆ. ಆಯ್ಕೆ 
ಸಮಿತಿಗಳಿಂದ ಆಯ್ಕೆಗೊಂಡವರ ಪ್ರಸ್ತಾವನೆಗಳಿಗೆ ಎದುರಾಗಿ ಅನುದಾನ ಬಿಡುಗಡೆ 
ಮಾಡಲು ಉಪಯೋಗಿಸಿಕೊಳ್ಳೆಲಾಗುವುದು. 

ಬಾಲಭವನ ಸೊಸೈಟಿ, ಬೆಂಗಳೂರು ಇಲ್ಲಿಯ ಆಬಾಯ ಸಂಪನ್ಮೂಲಗಳಾದ 
ಪುಟಾಣಿ ರೈಲು ಮನರಂಜನಾ ಆಟಿಕೆಗಳು, ಸಮಗ್ರ ಕಾರ್ಯಕ್ರಮಗಳು, ಹುಟ್ಟು ಹಬ್ಬ 
ಆಚರಣೆ ಇತ್ಯಾದಿ ಮೂಲಗಳಿಂದ 1990 ರಿಂದ ಇಲ್ಲಿಯವರೆಗೆ ಸಂಗ್ರಹಿಸಿರುವ 
ರೂ.9,13,08,692/-ಗಳನ್ನು ಠೇವಣಿ ಇಡಲಾಗಿದೆ. ಬಾಲಭವನದ ಅಬಿವೃದ್ಧಿಯ 
ಅಗತ್ಯಗನುಗುಣವಾಗಿ ಉಪಯೋಗಿಸಲಾಗುವುದು. 


ಉಳಿದ ಇಲಾಖೆ/ಸಂಸ್ಥೆಗಳು ಬ್ಯಾಂಕಿನಲ್ಲಿ ಎಫ್‌.ಡಿ ಇಟ್ಟಿರುವುದಿಲ್ಲ. 


ಸಂ:ಮಮಲಳ 40 ಸ್ಟೀಮರ 2020 


(ಶಶಿಕಲಾ ಅಣ್ಣಾಸಾಹೇಬ ಜೊಲ್ಲೆ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ 
ಮತ್ತು ಹಿರಿಯ ನಾಗರೀಕರ ಸಬಲೀಕರಣಿ ಸಚಿವರು. 


ಅನುಬಂಧ 


. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಡಿ ಹಾಲಿ ಜಾರಿಯಲ್ಲಿರುವ ಕೇಂದ್ರ ಸರ್ಕಾರದ ಪುರಸ್ಥತ/ ಪ್ರಾಯೋಜಿತ/ 
ಇತರೆ ಯೋಜನೆಗಳು ಹಾಗೂ ಸದರಿ ಯೋಜನೆಗಳಿಗೆ 2019-20ನೇ ಸಾಲಿನ ಅನುದಾನದ ವಿವರ 


(ಅನುದಾನ`ಕೂ: ಲಕ್ಷಗಳ) 


(ರಾಷ್ಟ್ರೀಯ ಪೌಷ್ಟಿಕಾಂಶ 
ಅಭಿಯಾನ) 


k 2019-208 
ಕ್ರ ಕೇಂದ್ರ ಪರಸ್ಮತ ಸಾಲಿನಲ್ಲಿ | ಬಡುಗಡೆಯಾದ | ಬಿಡುಗಡೆಗೆ 
ಸಂ.| ಯೋಜನೆಗಳು ನಿಗಧಿಪಡಿಸಿದ | ಅನುದಾನ | ಬೌಕೆ ಇರುವ ರತ 
ಅನುದಾನ ಅಮಿರಾನ 
ಸಮಗ ಶಿಶುಅಭಿವ್ಯ ನಂದ್ರ ಸರ್ಕಾರರಂದ ಸ್‌ 
ಜೋಜಿ ಸಿ 41895.96 3389.57 8706.39 J ಬಿಡುಗಡೆಗೆ ಬಾಕಿ ಇರುತ್ತದೆ. 
ಕಂಡ್ರ ಸರ್ಣ್ಕರದಂದ `3ನಂತು 
ಪೂರಕ ಪೌಷ್ಠಿಕ ಆಹಾರ ಗಳಲ್ಲಿ ಅನುದಾನ ಬಿಡುಗಡೆಯಾಗಿ 
ಕಾರ್ಯಕ್ರಮ 54548.14 42657.55 1890.59 ಪಪ ರ 
_ ಬಾಕಿ ಇರುತ್ತದೆ. 
ಅಂಗನವಾಡಿ " 
ಕಾರ್ಯಕರ್ತೆ / 
ಸಹಾಯಕಿಯರ ತರಬೇತಿ 60.00 0.00 60.00 
ಕಾರ್ಯಕ್ರಮ 
705-20 ಸಾಕ] 
ಫಲಾನುಭವಿಗಳು ಕಡಿಮೆ ಇರುವ 
ಕಾರಣ ಕೇಂದ್ರ ಸರ್ಕಾರದಿಂದ 
ಸಬಲ (546) ಬಿಡುಗಡೆಯಾದ 2 ಕಂತುಗಳ 
ಪ್ರಾಯಪೂರ್ವ 2085.66 479.38 0.00 ಅನುದಾನದಲ್ಲಿ ಮೊದಲನೇ ಕಂತಿನ 
ಬಾಲಕಿಯರ ಯೋಜನೆ K ಅನುದಾನ ಬಳಸಿಕೊಂಡು, 3 & 4ನೇ 
> ತ್ರೈಮಾಸಿಕದ ಅನುದಾನ 
ಬಿಡುಗಡೆಮಾಡದಿರಲು ಕೇಂದ್ರಸರ್ಕಾರಕ್ಕೆ 
ಪ್ರಸ್ತಾವನೆ ಸಲ್ಲಿಸಲಾಗಿದೆ. 
ಕೇಂದ್ರ ಸರ್ಕಾರದಿಕದ್‌ ಕೇಂದ್ರದ 
ಪಾಲಿನ ಮೊತ್ತವನ್ನು ನೇರವಾಗಿ 
ನಿರ್ದೇಶಕರ ಔscrow ಬ್ಯಾಂಕ್‌ 
Fe Ad 600.00 8169.09 0.00 ಖಾತೆಗೆ ಬಿಡುಗಡೆಗೊಳಿಸಿರುವುದರಂದ. 
K ಅನುದಾನ ಹಂಚಿಕೆಗಿಂತ 
ಬಿಡುಗಡೆಯಾದ ಮೊತ್ತವು 
ಅಧಿಕವಾಗಿರುತ್ತದೆ. 
ಗಂದ ಸರ್ಕಾರದಿಂದ 178೩2 ನೇ 
ರಾಷ್ಟೀಯ ಶಿಶು ಕಂತಿನ ಅನುದಾನ ಬಿಡುಗಡೆಯಾಗಿದ್ದು, 
ಫಿ ಯೋಜನೆ § ೫ಡಿ 21233 | 3 ನೇ ಕಂತಿನ ಅನುದಾನ Ki. 
ಬಿಡುಗಡೆಗೆ ಬಾಕಿ ಇರುತ್ತದೆ. 
ಅಂಗಬಂಡಿ' ಕಬ್ಬಿಗ 774.00 774.00 0.00 
ನಿರ್ವಹಣೆ 
ಅಂಗನವಾಡಿಗಳ 
ಉನ್ನತೀಕರಣ 637.20 0.00 637.20 
ಪಶೋಷಣ ಅಭಿಯಾನ 
7967.99 7967.99 0.00 


ಉಜ್ಜಲ ಯೋಜನೆ 


100.00 


0.00 


170.00 
(ಅನುದಾನ 
ಬೇಡಿಕೆ) 


ಕರ್ನಾಟಕದಲ್ಲಿ ಪ್ರಸ್ತುತ 15 ಉಜ್ಜಲ 
ಸಂಸ್ಥೆಗಳು ಶೇಕಡಾ-60:30:10, 
ಅನುಪಾತದಲ್ಲಿ ಕಾರ್ಯ 
ನಿರ್ವಹಿಸುತ್ತಿದ್ದು, 2019-20ನೇ ಸಾಲಿಗೆ 
ಕೇಂದ್ರದ ಶೇಕಡಾ 60 ರ ಪಾಲಿನ 
ಅನುದಾನ ಬಿಡುಗಡೆಯಾಗಿರುವುದಿಲ್ಲ. 
2019-20ನೇ ಸಾಲಿಗೆ' ರೂ. 170.00. 
ಲಕ್ಷಗಳ ಅನುಬಾನ ಬೇಡಿಕೆಯಿರುತ್ತದೆ. 


ಬೇಟಿ ಬಚಾವೋ ಬೇಟಿ 
ಪಡಾವೋ 


100 


0.00 


0.00 


ರಾಜ್ಯದಲ್ಲಿ`ಈ ಯೋಜನೆಯನ್ನು 
ಅನುಷ್ಠಾನಗೊಳಿಸುತ್ತಿರುವ 5 ಜಿಲ್ಲೆಗಳಿಗೆ 
ಕೇಂದ್ರ ಸರ್ಕಾರದಿಂದ 2019-20ನೇ 
ಸಾಲಿನಲ್ಲಿ ರೂ.125.00 ಲಕ್ಷ 
ಅನುದಾನವು ನೇರವಾಗಿ ಜಿಲ್ಲಾ ಉಪ 
ನಿರ್ದೇಶಕರು ಹಾಗೂ ಜಿಲ್ಲಾಧಿಕಾರಿಗಳ 
ಜಂಟಿ ಖಾತೆಗೆ ಬಿಡುಗಡೆಯಾಗಿರುತ್ತದೆ. 
ಬಾಕಿ ರೂ.125.00 ಲಕ್ಷಗಳು 
ಬಿಡುಗಡೆಯಾಗಬೇಕಿರುತ್ತದೆ. 


ಸ್ವಾಧಾರ ಗೃಹ 


620.66 


310.33 


310.33 


27೫5-20ನೇ ಸಾಲಿನ 2ನೌ3ಾತಿನ 
ಅನುದಾನ ಬಿಡುಗಡೆಗೆ ಬಾಕಿ ಇದೆ. 
ಭಾರತ ಸರ್ಕಾರ ಮತ್ತು ರಾಜ್ಯ 
ಸರ್ಕಾರದ ಪಾಲು ಶೇ.60 :40 ರ 
ಅನುಪಾತದಲ್ಲಿ ಅನುದಾನ 
ಬಿಡುಗಡೆಯಾಗುತ್ತದೆ. 


13. 


ಉದ್ಯೋಗಸ್ಥ 
ಮಹಿಳೆಯರ ವಸತಿ ಗೃಹ 


0.00 


0.00 


0.00 


ಉದ್ಯೋಗಸ್ಥ ಮಹಳೆಯರ ವಸತಿಗೃಹ 
ಯೋಜನೆಗೆ 2019-20ನೇ 

ಸಾಲಿನಲ್ಲಿ ಅನುದಾನ 
ಬಿಡುಗಡೆಯಾಗಿರುವುದಿಲ್ಲ 


ಒನ್‌ ಸ್ಥಾಖ್‌ ಸೆಂಟರ್‌ 


1.00 


1.00 


0.00 


ಒನ್‌'ಸ್ಟಾಪ್‌ ಸಂಟರ್‌ 705-208 
ಸಾಲಿನಲ್ಲಿ 30 ಜಿಲ್ಲೆಯ ಜಿಲ್ಲಾಸ್ಪತ್ರಿಗಳಲ್ಲಿ 
ಆರಂಬಿಸಲಾಗಿದ್ದು, ರೂ.1.00 ಲಕ್ಷ 
ಅನುದಾನವನ್ನು ಟೋಕನ್‌ ಮೊತ್ತವಾಗಿ 
ಬಿಡುಗಡೆಯಾಗಿದ್ದು, ಖರ್ಚು ' 


.| ಭರಿಸಿರುವುದಿಲ್ಲ. ಮತ್ತು ಒನ್‌ ಸ್ಟಾಖ್‌ 


ಸೆಂಟರ್‌ಗಳ ಅನುದಾನ ನೇರವಾಗಿ 30 
ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ 
ಉಪ ನಿರ್ದೇಶಕರ ಜಂಟ ಖಾತೆಗೆ 
ನೇರವಾಗಿ ಭಾರತ ಸರ್ಕಾರದಿಂದ 
ಬಿಡುಗಡೆಯಾಗುತ್ತದೆ. 


2 


ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಕೇಂದ್ರ ಸರ್ಕಾರದ ಯೋಜನೆಗಳು ಈ 


ಕೆಳಕಂಡಂತಿದೆ. 
ಕ್ರಸಂ "7 ಯೋಜನೆಯ ನವರ ಅನುದಾನದ ವಿವರ 
I ಇಂಟಿಗೇಟೆಡ್‌ ಪ್ರೋಗ್ರಾಂ ಫಾರ್‌ 2039-20ನೇ ಸಾಲಿನಲ್ಲಿ 
ಸೀನಿಯರ್‌ ಸಿಟಿಜನ್‌ ಕೇಂದ್ರ ಸರ್ಕಾರದಿಂದ 
p ಇಂಟಿಗ್ನೇಟೆಡ್‌ `ರಷ್ಕಾಬಿಲಿಚೇಷೆನ್‌] ಅನುದಾನ 
ಸೆಂಟರ್‌ ಫಾರ್‌ ಅಡಿಕ್ಟ್‌ ಬಿಡುಗಡೆಯಾಗಿರುವುದಿಲ್ಲ. 
3 ದೀನ್‌ದಯಾಳ್‌ 
ರಿಹ್ಯಾಬಿಲಿಟೇಷನ್‌ 
ಅಡಿಪ್‌ 
5 ಸಿಪ್ಲಾ ರೂ.1104. ಲಕ್ಷಗಳು 
ಬಿಡುಗಡೆಯಾಗಿರುತ್ತದೆ. 


3. 


ಸಮಗ್ರ ಮಕ್ಕಳ ರಕ್ಷಣಾ ಯೋಜನೆ: 


1. ಈ ಯೋಜನೆಯು ಕೇಂದ್ರ ಪುರಸ್ಕೃತ ಯೋಜನೆಯಾಗಿದ್ದು, ಲೆಕ್ಕಶೀರ್ಷಿಕೆ 2235-02-102-0-36 ರಡಿ 
2019-20ನೇ ಸಾಲಿನಲ್ಲಿ ರೂ. 7837.66 ಲಕ್ಷಗಳು ಪೂರ್ಣ ಪ್ರಮಾಣದಲ್ಲಿ ಬಿಡುಗಡೆಯಾಗಿದೆ. 

2. ಲೆಕ್ಕಶೀರ್ಷಿಕೆ 2235-02-102-0-33 ರಡಿ ಹೆಚ್‌.ಐ.ವಿ ಪೀಡಿತ ಮಕ್ಕಳಿಗೆ ವಿಶೇಷ ನೆರವಿಗಾಗಿ 
ರೂ.1,500.00 ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದೆ. | 


ಕರ್ನಾಟಕ ರಾಜ್ಯ ಸಮಾಜ ಕಲ್ಯಾಣ ಮಂಡಳಿ:- ಕೇಂದ್ರ ಸಮಾಜ ಕಲ್ಯಾಣ ಮಂಡಳಿ ನವದೆಹಲಿಯ 
ಯೋಜನಾ ಕಾರ್ಯಕ್ರಮಗಳಿಗೆ ಶೇ. 100 ರಷ್ಟು ಅನುದಾನವನ್ನು ನೀಡುತ್ತಿರುತ್ತದೆ. ಕೌಟುಂಬಿಕ ಸಲಹಾ ಕೇಂದ್ರ 
ಕಾರ್ಯಕ್ರಮವನ್ನು ಮಂಡಳಿಯು ಸಂಘಸಂಸ್ಥೆಗಳ ಮೂಲಕ ಅನುಷ್ಠಾನಗೊಳಿಸುತ್ತಿದ್ದು, ಕೇಂದ್ರ ಸಮಾಜ 
ಕಲ್ಯಾಣ ಮಂಡಳಿಯು 39 ಕೌ.ಸ. ಕೇಂದ್ರಗಳಿಗೆ 2019-20ನೇ ಸಾಲಿಗೆ ರೂ.90,72,000/- ನ್ನು ಮಂಜೂರಾತಿ 
ನೀಡಿ ಮಂಡಳಿಗೆ ಹಣ ಬಿಡುಗಡೆ ಮಾಡಿರುತ್ತದೆ. ಕೇಂದ್ರ ಮಂಡಳಿಯಿಂದ ಯಾವುದೇ ಹಣ ಬಾಕಿ 
ಇರುವುದಿಲ್ಲ. 


